ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ : 350 
ಸದಸ್ಯರ ಹೆಸರು : ಶ್ರೀ ಎನ್‌.ಎಸ್‌. ಬೋಸ್‌ ರಾಜು 
ಉತ್ತರಿಸಬೇಕಾದ ಸಚಿವರು : ಸಾರಿಗೆ ಸಚಿವರು 
ಉತ್ತರಿಸಬೇಕಾದ ದಿನಾಂಕ : 18-07-2019 
ಕ್ರಸಂ] ಪ್‌ ಉತ್ತರ | 
(ಅ) | ರಾಯಚೂರು ನಗರದಲ್ಲಿ ನಗರ | ರಾಯಚೂರು ನಗರದಲ್ಲಿನ ಬಸ್‌ ಘಟಕ-1ರ 


| ಮಾಡಲು ಸರ್ಕಾರ ತೆಗೆದುಕೊಂಡ | ನಿಲ್ದಾಣದ ಮುಂಭಾಗದಲ್ಲಿದೆ. ಸದರಿ ನಿವೇಶನದಲ್ಲಿ ನಗರ 


| ಕ್ರಮಗಳೇನು: |ಸಾರಿಗೆ ಬಸ್‌ ನಿಲ್ದಾಣವನ್ನು ನಿರ್ಮಿಸಲು ಸೂಕವಾಗಿದ್ದು, 
| ನ ಕಾಮಗಾರಿಯನ್ನು 2019-20ನೇ ಸಾಲಿನ ಕ್ರಿಯಾ 


|! ಯೋಜನೆಯಡಿಯಲ್ಲಿ ಅಳವಡಿಸಲಾಗಿದ್ದು, ಮಂಜೂರಾತಿ 
| ಪ್ರಕ್ರಿಯೆ ಜಾರಿಯಲ್ಲಿದೆ. 
ರಾಯಚೂರು ನಗರದಲ್ಲಿರುವ ರಾಯಚೂರು ನಗರದಲ್ಲಿರುವ ಪ್ರಸ್ತುತ ಬಸ್‌ 
| ಪ್ರಸ್ತುತ ಬಸ್‌ ನಿಲ್ದಾಣವನ್ನು | ನಿಲ್ದಾಣವನ್ನು ' 2016ನೇ ಸಾಲಿನಲ್ಲಿ ನಿರ್ಮಿಸಿ 
ಅಭಿವೃದ್ಧಿ ಮಾಡಲು ಸರ್ಕಾರ | ಕಾರ್ಯಾಚರಣೆಗೊಳಿಸಲಾಗಿದೆ. ಪ್ರಸ್ತುತ ಸದರಿ ಬಸ್‌ 
ತೆಗೆದುಕೊಂಡ ಕಮಗಳೇನು; ನಿಲ್ದಾಣದ ಬಾಕಿ ಆವರಣಕ್ಕೆ ಕಾಂಕ್ರೀಟ್‌ ಅಳವಡಿಸುವುದು 


| ನಿರ್ಮಿಸುವುದು ಇತ್ಯಾದಿ ಅಭಿವೃದ್ಧಿ ಕಾಮಗಾರಿಯನ್ನು 
ಕೈಗೊಳ್ಳಲಾಗುತ್ತಿದೆ. 


| ಬಸ್‌ ನಿಲ್ದಾಣ ನಿರ್ಮಾಣ | ನಿವೇಶನವು ನಗರದ ಹೃದಯ ಭಾಗದಲ್ಲಿದ್ದು, ಕೇಂದ್ರ ಬಸ್‌ | 


ಹಾಗೂ ಪ್ರಯಾಣಿಕರ ಇಳಿಯುವ ಪ್ಲಾಟಫಾರಂ | 


| 
| 
} 


ತೆಗೆದುಕೊಂಡ ಕ್ರಮಗಳೇನು; 


| | 


ಮಂಜೂರಾತಿ ನೀಡಿದ್ದು, ಟೆಂಡರ್‌ ಪ್ರಕ್ರಿಯೆ ಜಾರಿಯಲ್ಲಿದೆ. 


ನಿವೇಶನದಲ್ಲಿ ನೂತನ ಬಸ್‌ ಘಟಕವನ್ನು ನಿರ್ಮಿಸಲು | 
2019-20ನೇ ಸಾಲಿನ ವಿಶೇಷ ಅಭಿವೃದ್ದಿ ಯೋಜನೆಯ | 
ಕ್ರಿಯಾ ಯೋಜನೆಯಲ್ಲಿ ಅಳವಡಿಸಲಾಗಿದ್ದು, ಕಾಮಗಾರಿಗೆ ' 


| 
! 


| ನೈರುತ್ಯ ಕರ್ನಾಟಕ ರಾಜ್ಯ ರಸ್ತೆ] ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ 
ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇರುವ 

ಚಾಲಕ ಹಾಗೂ ಚಾಲಕ-ಕಂ- 

| ನಿರ್ವಾಹಕರ ಹುದ್ದೆಗಳನ್ನು ಭರ್ತಿ | 


ಮಾಡಲು ಸರ್ಕಾರ ತೆಗೆದುಕೊಂಡ 


ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಕ್ರಮವಹಿಸಲಾಗುತ್ತಿದೆ. 


ಕಮಗಳೇನು. 
BE p 


ಇರುವ ಚಾಲಕ ಹಾಗೂ ಚಾಲಕ-ಕಮ್‌-ನಿರ್ವಾಹಕ | 


ಸಂಖ್ಯೆ: ಟಿಡಿ 29 ಟಿಸಿಕ್ಕೂ 2019 


